ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 


3 


ಸಂಖ್ಯೆ 


ಸದಸ್ಯರ ಹೆಸರು 


ಕರ್ನಾಟಕ ವಿಧಾನ ಪರಿಷಕು 


1278 
ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನ ಸಭ್‌ಯಿಂದ 


ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 21/12/2018 
ಉತ್ತರಿಸುವವರು ಪೌರಾಡಳಿತ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 
ಕ. § 
Ms ಈ ಉರ 
ಅ) | ಬೀದರ್‌ ಜಿಲ್ಲಯ ಪಾದರ ನನರ ನಾಕಾ 
ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಸ್ತುಗಳ 
ವಿಲೇವಾರಿ ಘಟಿಕಗಳನ್ನು ನಿರ್ಮಿಸುವ 
ಅವಶ್ಯಕತೆ ಇರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
=] ಇದ್ದಲ್ಲಿ ಯಾವಾಗ | ಬೀದರ್‌ ನಗರಸಭ್‌ ವ್ಯಾಪ್ತಿಯಲ್ಲಿ ಉತ್ಪತ್ತಿಯಾಗುವ ಘನತ್ಯಾಜ್ಯ ವಸ್ತುಗಳನ್ನು 


ನಿರ್ಮಿಸಲಾಗುವುದು? 


ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲು ಈ ಕೌಳಕಂಡ 

ಕೈಗೊಳ್ಳಲಾಗಿದೆ; 

* ಬೀದರ ನಗರಸಭೆ ವ್ಯಾಪ್ತಿಯ ಸುಲ್ದಾನಪೂರ (ಜೆ) ಗ್ರಾಮದ ಹತ್ತಿರ ಒಟ್ಟು 
24 ಎಕರೆ ಜಮೀನು ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಮಾಡಲು 
ಖುರೀದಿಸಲಾಗಿರುತ್ತದೆ. ಸದರಿ ನೆಲಭರ್ತಿ ಜಾಗದಲ್ಲಿ ನಡೆಸುತ್ತಿರುವ 


ಕಾರ್ಯಗಳ ವಿವರ ಈ ಕೆಳಕಂಡಂತೆ ಇರುತ್ತದೆ. 
a ಕಸವನ್ನು ಸಂಸ್ಕರಿಸಲು ವಿನ್ನ್‌ರೋ ಪ್ಲಾಟ್‌ ಘಾರಂ (ಅಳತೆ 60.95 x 45.75 


ಮೀ) ಹಾಗೂ ಶೆಡ್‌ (ಅಳತೆ 2459 x 4573 ಮೀ.) ನಿರ್ಮಾಣ 
ಮಾಡಲಾಗಿದೆ. 

* ದಿನಂಪ್ರತಿ ಸೆಂಸ್ಕರಣಾ ಘಟಕದಲ್ಲಿ ಸ್ವೀಕೃತಗೊಳ್ಳುವ ಘನತ್ಯಾಜ್ಯವನ್ನು 
ಜೈವಿಕವಾಗಿ ಸಂಸ್ಕರಣೆ ಮಾಡಲು ಕಲ್ಪರ್‌ ದ್ರಾವಣವನ್ನು 
ಸಿಂಪಡಿಸಲಾಗುತ್ತಿದೆ. , ” 

" ಯಂತ್ರದ ಸಂಸ್ಕರಣೆ ಸಾಮರ್ಥ್ಯವನ್ನು ಹೆಚ್ಚಿಸಲು ಅವಶ್ಯಕವಿರುವ ರ್ಯಾಂಪ್‌ 
ವ್ಯವಸ್ಥೆ ಮಾಡಲಾಗಿದೆ. 

ನಿಸತ್ವ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲು ಸ್ಯಾನಿಟರಿ ಲ್ಯಾಂಡ್‌ 

ಫಿಲ್‌ ಅಭಿವೃದ್ಧಿ ಪಡಿಸಲಾಗಿದೆ. ಇದಲ್ಲದೆ, ಪ್ರತಿದಿನ ನಗರದಲ್ಲಿ 

ಉತ್ಪತ್ತಿಯಾಗುತ್ತಿರುವ ಸಂಪೂರ್ಣ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿ, 
ವಿಲೇವಾರಿ ಮಾಡಲು ಎಸ್‌.ಬಿ.ಎಂ ಯೋಜನೆಯಡಿ ವಿಸ್ತತ ಯೋಜನಾ 
ವರದಿಯನ್ನು ತಯಾರಿಸಲಾಗಿರುತ್ತದೆ. ಸದರಿ ವಿಸ್ತ್ರತ ಯೋಜನೆಗೆ ಆಡಳಿತಾತ್ಮಕ 
ಅನುಮೋದನೆ ನೀಡಲಾಗಿದ್ದು, ತಾಂತ್ರಿಕ ಮಂಜೂರಾತಿ ನೀಡುವ ಪ್ರಕ್ರಿಯೆ 
ಪ್ರಗತಿಯಲ್ಲಿದ್ದು, ಟೆಂಡರ್‌ ಆಹ್ವಾನಿಸಿ ಯೋಜನೆ ಅನುಷ್ಟಾನಗೊಳಿಸಲಾಗುವುದು. 


ಕ್ರಮಗಳನ್ನು 


J 
ಸಾಜ್ಯ್‌ನನಾ ೫ ಹಾವ್‌ 


7 


(ಕಮೇಶ್‌ ಲ. ಜಾರಕಿಹೊಳಿ) 
ಪೌರಾಡಳಿತ, ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಸಚಿವರು. . 


